ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ 'ಗುರುತ್ತೊದ ಪಕ್ನೆ ಸಂಖ್ಯೆ 803 
|ಸದಸ್ಕರ ಹೆಸರು ಶ್ರೀ ಎಸ್‌.ರವಿ'ಸ್ಮಳೀ 


ಉತ್ತರಿಸುವ ದನಾಂಕ 


11.03.2020. 


ಪತ್ತಕಸುವ ಸಚಿವರು 


ಉಪಮುಖ್ಯಮಂತ್ರಿ 
ಲೋಕೋಪಯೋಗಿ ಮತ್ತು 
ಸಮಾಜ ಕಲ್ಯಾಣ ಇಲಾಖೆ 


I) | ಎನ್‌.ಹೆಚ್‌-209 ಬೆಂಗಳೊರು 
ದಿಂಡಿಗಲ್‌ ರಸ್ತೆಗಾಗಿ ಒಟು 


ಕ್ರಸಂ. ಪ್ಲೆ ಉತ್ತರೆ 
(ಈ) ರಾಮನಗರ ಮತ್ತು ಬೆಂಗಳೊರು ಬಂದಿದೆ. 
ಗ್ರಾಮಾಂತರ ಎನ್‌.ಹೆಚ್‌.209 ರಾಷ್ಟ್ರೀಯ ಹೆದ್ದಾರಿ-209 ಬೆಂಗಳೂರು-ಕನಕಪುರ-ದಿಂಡಿಗಲ್‌ 


ಬೆಂಗಳೂರು-ಕನಕಪುರ ಚತುಷ್ಣುಥ 


ರಸ್ತೆ ಸಮರ್ಪಕವಾಗಿ ಮುಗಿಯದೇ 
ಈ ಭಾಗದಲ್ಲಿ ದಿನ ನಿತ್ಯ 
ಪ್ರಯಾಣಿಸುವ ಸಾರ್ವಜನಿಕರಿಗೆ 
ವಿಳಂಬದಿಂದ ಬಹಳ 
ತೊಂದರೆಯಾಗುತ್ತಿರುವುದು 

ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಈ ವಿಳಂಬಕ್ಕೆ ಕಾರಣಗಳೇನು; 


(ವಿವರ ನೀಡುವುದು) 


ವರೆಗಿನ ರಸ್ತೆಯನ್ನು ಪಟ್ಟಣದ ಬೃಹತ್‌ ಬೆಂಗಳೂರು ಮಹಾನಗರ 
ಪಾಲಿಕೆ (ಬಿ.ಬಿ.ಎಂ.ಪಿ) ಪರಿಮಿತಿಯನ್ನು ಹೊರತುಪಡಿಸಿ ದಿನಾಂಕಃ 
9-5-2017ರಂದು ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ 
ಹಸ್ತಾಂತರಿಸಲಾಗಿರುತ್ತದೆ. ಸದರಿ ಹೆದ್ದಾರಿ ರಸ್ತೆಯ ಅಭಿವೃದ್ಧಿಯನ್ನು 
ಮೆ:ಸದ್ಭಾವ್‌ ಹೈವೇ ಪೈವೇಟ್‌ ಲಿಮಿಟೆಡ್‌ರವರಿಗೆ ವಹಿಸಿಕೊಡಲಾಗಿದೆ. 
ಗುತ್ತಿಗೆ ಕರಾರಿನ ಪ್ರಕಾರ ದಿನಾಂಕಃ21-08-2019 ರಂದು 
ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕಾಗಿತ್ತು. ಆದರೆ, ಆರ್ಥಿಕ ಸಂಕಪ್ಪ 
ಹಾಗೂ ಹಲವು ಅನುಮೋದನೆಗಳು ಮತ್ತು ಕ್ಷಿಯರೆನ್ಸಗಳನ್ನು 
ಪಡೆಯಲು ವಿಳಂಬವಾಗುತ್ತಿರುವ ಹಿನ್ನೆಲೆಯಲ್ಲಿ ನಿಗದಿತ 
ಸಮಯದೊಳಗೆ ಕಾಮಗಾರಿಯನ್ನು ಪೂರ್ಣಗೊಳಿಸಲು 
ಸಾಧ್ಯವಾಗಿರುವುದಿಲ್ಲ. ಮಾನ್ಯ ಕೇಂದ್ರ ಭೂಸಾರಿಗೆ ಹಾಗೂ ಹೆದ್ದಾರಿಗಳ 
ಸಚಿವಾಲಯದ ಸಚಿವರ ಸಮ್ಮುಖದಲ್ಲಿ ದಿನಾಂಕಃ 24-01-2020 


ರಂದು ದೆಹಲಿಯಲ್ಲಿ ನಡೆದ ಸಭೆಯಲ್ಲಿ ರಿಯಾಯಿತಿದಾರ 
ಮ್ಯಾನೇಜ್‌ಮೆಂಟ್‌ರವರು ಆದಷ್ಟು ಶೀಘ್ರವಾಗಿ ಕಾಮಗಾರಿಯನ್ನು 


ಪೂರ್ಣಗೊಳಿಸುವುದಾಗಿ ಆಶ್ಚಾಸನೆಯನ್ನು ನೀಡಿರುತ್ತಾರೆ. 


ಭೂಸ್ನಾಧೀನದ ಜಮೀನು 
ಇದರಲ್ಲಿ ಸರ್ಕಾರಿ ಜಮೀನು 
ಅರಣ್ಯ ಇಲಾಖೆ ಜಮೀನು 
ಹಿಡುವಳಿ ಜಮೀನುಗಳು 
ಹಾಗೂ ಇನ್ನು ಯಾವುದಾದರೂ 
ಭೂಸ್ಥಾಧೀನಗೊಳ್ಳಿದೇ ತಕರಾರುಗಳು 
ಇರುವ ಜಮೀನುಗಳು ಏನಾದರೂ 
ಇದೆಯೇ? (ವಿವರ ನೀಡುವುದು) 


ಎನ್‌.ಹುಚ್‌-209 ೦ಗಳೂರು-ದಿಂಡಿಗಲ್‌ 
ರಸ್ತೆಗಾಗಿ ಒಟ್ಟು ಅಗತ್ಯವಿರುವ ಜಮೀನು 


3ಡಿ ಅನುಸಾರ ಭೊಸ್ಸಾಧೀನಪಡಸಿ 322.38 ಹೆಕ್ಟೇರ್‌ 
ಗ 


ಕೊಂಡಿರುವ ಜಮೀನು 
೦ಡಿರುವ`ಸ್ಕ್ಕಾರಕ್‌` ಜಮೀನು 1 33.54 ಹೆಕ್ಟೇರ್ಸ್‌ 


346.15 ಕೀರ್‌ 


ವಿಸ್ತಾರ 
ಭೊಸ್ಹಾಧೀನಗೊಂಡಿರುವ ಅರಣ್ಯ ಭೂಮಿ 


| ಭೊಸ್ಥಾಧೀನಗೊಂಡ ಖಾಸಗಿ `"ಭಧಾಮಿಯ 
ವಿಸ್ತಾರ 


ಭೊಸ್ಥಾಧೀನಪಡಸಿಕೊಳ್ಳದೆ `ತಕರಾರು ಇ ಯಾವುದೊ 
ಜಮೀನು ಇರುವುದಿಲ್ಲ. 


10.30 ಹೆಕ್ಟೇರ್‌ 
288.84 ಹೆಕ್ಟೇರ್‌ 


ಕಡತ ಸಂಖ್ಯೆ ಲೋಇ 58 ಸಿಎನ್‌ಹೆಚ್‌ 2020 (ಇ) 


(ಗೋವಿಂಡ"ಎಂ.ಕಾರಜೋಳ) 


ಲೋಕೋಪಯೋಗಿ ಮತ್ತು 
ಸಮಾಜ ಕಲ್ಯಾಣ ಇಲಾಖೆ 


